ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1581 

ಶ್ರೀ ಆರ್‌.ಬ.ತಿಮ್ಕಾಪೂರ 

24-೦೨-೨೦೦1 

ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ 
ಕಲ್ಯಾಣ ಸಚಿವರು. 


ಪಶ್ನೆ 


ತ್ತರ 


(ಅ) 


ಈ ' ಹಿಂದೆ ಪರಿಶಿಷ್ಟ ಜಾತಿ/ 
ಪಂಗಡದವರಿಗಾಗಿ ಸಮಾಜ 
ಕಲ್ಯಾಣ ಇಲಾಖೆಯ 
ನಿದೇಶನಾಲಯದಲ್ಪ ಇಡ್ಡ 
ಉದ್ಯೋಗ ವಿನಿಮಯ 
ಕೇಂದ್ರದಲ್ಲಿ ಹೆಸರು 
ನೊಂದಾಲಯುಪಿದವರ ಸಂಖ್ಯೆ 


ಎಷ್ಟು; 


(ಆ) 


ಆ ಪೈಕಿ ಉದ್ಯೋಗ ದೊರೆತ 
ಅಭ್ಯರ್ಥಿಗಳ ವಿವರಗಳೇಮು: 


(ಇ) 


ಯಾವ ಕಾರಣಕ್ನಾಗಿ ಈ 
ಕೋಶವನ್ನು ಮುಚ್ಚಲಾಯುತು; 
ಈ ಉದ್ಯೋಗ ವಿನಿಮಯ 
ಕೇಂದ್ರವನ್ನು ಪುನಃ ಪ್ರಾರಂಭಸಿ 
ಪರಿಶಿಷ್ಟ ಜಾತಿ ಮತ್ತು 
ಪಂಗಡದವರಿಗೆ ಅನುಕೂಲ 
ಕಲ್ಪಸಲು ಸರ್ಕಾರ ಮುಂದೆ 
ಬರುವುದೇ? 


ಸರ್ಕಾರದ ಆದೇಶ ಸಂಖ್ಯೆ : ಜಎಡಿ 12೨ ಎಸ್‌ಆರ್‌ಆರ್‌ 64 
ದಿನಾಂಕ : 27.10.1964 ರಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲ 
ಉದ್ಯೋಗ ಕೋಶವನ್ನು ಸೃಜಸಲಾಗಿರುತ್ತದೆ. ಸದರಿ ಉದ್ಯೋಗ 
ಕೋಶದಟ್ಟ ವಿವಿಧ ಇಲಾಖೆಗಳಲ್ಲ ಮೀಸಲಾತಿಗೆ ಸಂಬಂಧಿಸಿದಂತೆ 
ಪರಿಶೀಲನೆ ಹಾಗೂ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 
ಉದ್ಯೋಗ ದೊರಕಿಸಿಕೊಡಲು ನಿರ್ದೇಶಕರು, ರಾಷ್ಟ್ರೀಯ 
ಉದ್ಯೋಗ ಸೇವೆ ಹಾಗೂ ಉದ್ಯೋಗ ಕೇಂದ್ರಗಳೊಂದಿಗೆ 


ಸಮಷ್ಟಯ ಸ ಸಾಧಿಸುವ ಕರ್ತವ್ಯವನ್ನು ನಿಗದಿಪಡಿಸಲಾಗಿರುತ್ತದೆ. 


ಸಮಾಜ ಕಲ್ಯಾಣ ಇಲಾಖೆಯಲ್ಲದ್ದ ಉದ್ಯೋಗ ಕೋಪದಲ್ಲಿ 
ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯ ರ್ಥಿಗಳ ಹೆಸರನ್ನು 
ನೊಂದಾಯುಸಿಕೊಳ್ಳಲಾಗುತ್ತಿತ್ತು. ಸದರಿ ಉದ್ಯೋಗ ಕೋಪದಲ್ಲಿ 


'| ನೊಂದಾಯುಸಲ್ಪಟ್ಟ ಅಭ್ಯರ್ಥಿಗಳ ಪಟ್ಟಿಯನ್ನು ವಿವಿಧ ನೇಮಕಾತಿ 


ಪ್ರಾಧಿಕಾರಿಗಳ ಬೇಡಿಕೆ ಮೇರೆಗೆ ನೇಮಕಾತಿಗಾಗಿ ಅಭ್ಯರ್ಥಿಗಳ 
ಹೆಸರನ್ನು ಕಳುಹಿಸಲಾಗುತ್ತಿತ್ತು. 


ಎಲ್ಲಾ ' ಇಲಾಖೆಗಳಲ್ವ ನೇಮಕಾತಿಯನ್ನು ಕರ್ನಾಟಕ 
ಟೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹಾಗೂ 
ಇಲಾಖಾ ಹಂತಗಳಲ್ಲ ನೇಮಕಾತಿಗಾಗಿ ಪ್ರಕಟಣಿ ಹೊರಡಿಸಿ 
ವೆಬ್‌ಸೈಟ್‌ಗಳಲ್ಲ ಆನ್‌ಲ್ಕನ್‌ ಮೂಲಕ ಅರ್ಜಗಳನ್ನು ಆಹ್ಞಾನಿಸುವ 
ಪ್ರಕ್ರಿಯೆ ಪ್ರಾರಂಭವಾಯುತು. ಮುಂದುವರೆದು. ಉದ್ಯೋಗ ಮತ್ತು 
ತರಬೇತಿ ಇಲಾಖೆಯ ಉದ್ಯೋಗ ವಿನಿಯಮ ಕೇಂದ್ರದ 
ಮೂಲಕವೇ ಉದ್ಯೋಗ ಪಡೆಯಖಬೇಕೆಂಬುದು 
ಕಡ್ಡಾಯವಾಗಿರುವುದಿಲ್ಲ. ಈ ಕಾರಣದಿಂದ 2೦೦1 ರ ನಂತರ 
ನೊಂದಣಿ ಪ್ರಕ್ರಿಯೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ 
ನಿಟ್ಷಸಲಾಗಿತ್ತು. 


' ತದನಂತರ, ಉದ್ಯೋಗ ಕೋಶ ಎಂಬ ಹೆಸರಿನ ಬದಲಾಗಿ 
ಮೀಸಲಾತಿ ಜಾರಿ ಕೋಶ ಎಂದು ಮರುನಾಮಕರಣ 
ಮಾಡಲಾಯುತು. ಪ್ರಸ್ತುತ. ವಿವಿಧ ಇಲಾಖೆಗಳಲ್ಲ ನೇರ ನೇಮಕಾತಿ 
ಮತ್ತು ಮುಂಬಡ್ತಿಯಲ್ಲ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ 
ಕಮವಹಿಸಲಾಗುತ್ತಿದೆ. 


x 
ಕ್‌ 


ಪ್ರಸ್ತುತ ಎಲ್ಲಾ ಇಲಾಖೆಗಳ ನೇಮಕಾತಿಯನ್ನು. ಕರ್ನಾಟಕ 
ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ 


ಇಲಾಖಾ'' ಹಂತಗಳಲ್ಪ್ಲ ನೇಮಕಾತಿಗಾಗಿ ಪ್ರಕಟಣೆ ಹೊರಡಿಸಿ 


ಆನ್‌ಲೈನ್‌. ಮುಖಾಂತರ ನೇಮಕಾತಿ ಪ್ರಕ್ರಿಯೆಯನ್ನು 
ಕೈಗೊಳ್ಳುತಿರುವುದರಿಂದ, ಸದರಿ ಪ್ರಕ್ರಿಯೆಯಲ್ರ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಠ ವರ್ಗದ ಅಭ್ಯಥ್ಥಿಗಳು ' ಅರ್ಜ ಸಲ್ಲಸಲು 
ಅವಕಾಶವಿರುವುದರಿಂದ ಸಮಾಜ ಕಲ್ಯಾಣ, ಇಲಾಖೆಯಲ್ಲ 
ಉದ್ಯೋಗ ವಿನಿಯಮ ಕೇಂದ್ರವನ್ನು ಹುನಃ ಪ್ರಾರಂಭಿಸುವ 
ಅವಶ್ಯಕತೆ ಇರುವುದಿಲ್ಲ. 


ಸಕಇ 346 ಪಕವಿ ೦೦೭1 


(ಕೋಟ ಶ್ರಿಕನಿಷಾಸೆ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ 
ಕಲ್ಯಾಣ ಸಚಿವರು. 


